ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 02ನೇ ಮಾರ್ಜ್‌, 2020 


ಸರ್ಕಾರಿ ಇಲಾಖೆಗಳಲ್ಲಿ ಸಕಾಲ ಅನುಷ್ಠಾನ ಮಾಡುವುದು 


ಶ್ರೀ ಎಸ್‌.ಎಲ್‌. ಭೋಜೇಗೌಡ (ಶಿಕ್ರಕರ ಕ್ಲೇತ್ರು):- 


11 (123) ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕಣ ಹಾಗೂ ಸಕಾಲ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ 


(ಅ) ಸಕಾಲ ಯೋಜನೆಯಡಿ ಇಲಾಖಾ ಸೇವೆಗಳನ್ನು ಗುರುತಿಸಿರುವುದು ಸರ್ಕಾರದ ಗಮನಕ್ಕ 
ಬಂದಿದೆಯೇ; 


(ಆ) ಬಂದಿದ್ದಲ್ಲಿ, ಎಲ್ಲಾ ಇಲಾಖೆಗಳಿಂದಲೂ ಸಹ ಸೇವೆಗಳನ್ನು ಸಕಾಲದಡಿ ತರಲಾಗಿದೆಯೇ; 


ಇಲ್ಲದಿದ್ದಲ್ಲಿ ಯಾವಾಗ ತರಲಾಗುವುದು; (ವಿವರ ನೀಡುವುದು) 


(ಇ) ಇನ್ನೂ ಅನೇಕ ಸೇವೆಗಳು ಬಾಕಿ ಇದ್ದು ಉಳಿದ ಸೇವೆಗಳನ್ನು ಸಹ ಸಕಾಲದಡಿ ತರಲು ಸರ್ಕಾರದಿಂದ 
ಯಾವ ಕ್ರಮ ವಹಿಸಲಾಗುವುದು; 


(ಈ) ನಿಗದಿತ ಅವಧಿಯೊಳಗೆ ಸೇವೆಗಳನ್ನು ನೀಡಲಾಗಿದೆಯೇ; ಇಲ್ಲದಿದ್ದಲ್ಲಿ ಸಂಬಂಧಹಪಟ್ಟಿವರ ಮೇಲೆ 


(~ 


ಯಾವ ಕ್ರಮ ಜರುಗಿಸಲಾಗಿದೆ? (ಇಲಾಖಾವಾರು ವಿವರ ನೀಡುವುದು) 


